ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಫೆ ರಹಿತ ಪ್ರಶ್ನೆ 
ದಿನಾ೦ಕ: 22-03-2021 ಪ್ರಶ್ನೆ ಸಂಖ್ಯೆ: 1556(1874) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಡಾ।।| ವೈ.ಎ. ನಾರಾಯಣಸ್ವಾಮಿ (ಶಿಕ ಕರ ಕೇತು) 


ಉತ್ತರ ನೀಡಬೇಕಾದ ದಿನಾಂಕ: 22-03-2021 
ಉತರಿಸುವ ಸಚಿವರು: ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು 
ವಿಷಯ: ವೇತನ ತಾರತಮ್ಯದ ಬಗ್ಗೆ 


(ಅ) ಸರ್ಕಾರಿ ಹಾಗೂ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆಯಿಂದ ಪ್ರೌಢಶಾಲಾ 
ಸಹಶಿಕ್ಷಕರಾಗಿ, ಅದೇ ರೀತಿ ಪ್ರೌಢಶಾಲಾ ಸಹಶಿಕ್ಷಕರ ಹುದ್ದೆಯಿಂದ ಪದವಿ ಪೂರ್ವ ಕಾಲೇಜಿಗೆ 
ಉಪನ್ಯಾಸಕರಾಗಿ ಬಡ್ತಿ ಹೊಂದಿ 10,15,20 ವರ್ಷಗಳ ಕಾಲಮಿತಿ ಬಡ್ತಿ ಪಡೆಯುವಾಗ ವೇತನ 
ತಾರತಮ್ಮವಾಗಿ ಅನ್ಯಾಯವಾಗುತಿರುವುದು ಸರ್ಕಾರದ ಗಮನಕ್ಕ ಬಂದಿದೆಯೇ; 


(ಆ) ಹಾಗಿದ್ದಲ್ಲ, ಈ ತಾರತಮ್ಯ ಸರಿಪಡಿಸಲು ಸರ್ಕಾರ ಕೈಗೊಂಡ ಕ್ರಮಗಳೇನು; 


(ಇ) 01.02.2008ರ ನ೦ತರ ಸರ್ಕಾರಿ ಹಾಗೂ ಖಾಸಗಿ ಅನುದಾನಿತ ಪ್ರೌಢಶಾಲೆಗಳಲ್ಲಿ ನೇಮಕಗೊಂಡ 
ಶಿಕ್ಷಕರು ಹಾಗೂ ಉಪನ್ಯಾಸಕರಿಗೆ ಎಕ್ಸ್‌ಗ್ರೇಷಿಯಾ ನೀಡದಿರುವುದು ನಿಜವೇ; 


(ಈ) ನೀಡಿದ್ದಲ್ಲಿ ಇದಕ್ಕೆ ಕಾರಣಗಳೇನು; ಸರ್ಕಾರದ ನಿಲುವುಗಳೇನು; ಯಾವ ಕಾಲಮಿತಿಯೊಳಗೆ 
ನೀಡಲಾಗುವುದು? 


